ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸಂಖ್ಯೆ: 3060(2477) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) (ಸ್ಥಳೀಯ ಸಂಸ್ಥೆಗಳ ಕೇತು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 

ಉತ್ತರಿಸುವ ಸಚಿವರು: ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 

ವಿಷಯ: ಬೆಟ್ಟಿದಪುರದ ಸಿಡಿಲು ಮಲ್ಲಿಕಾರ್ಜುನ ದೇವಾಲಯದ ರಾಜಗೋಪುರದ ಬಗ್ಗೆ 
(ಅ) ಮೈಸೂರು ಜಿಲ್ಲೆ, ಪಿರಿಯಾಪಟ್ಟಿಣ ತಾಲ್ಲೂಕು, ಬೆಟ್ಟಿದಪುರದ ಸಿಡಿಲು ಮಲ್ಲಿಕಾರ್ಜುನ 
ದೇವಾಲಯದ ರಾಜಗೋಪುರ ಜೀರ್ಣಾವಸ್ಥೆಗೆ ತಲುಪಿರುವುದು ಸರ್ಕಾರದ ಗಮನಕ್ಕ 
ಬಂದಿದೆಯೇ; 


(ಆ) ಈ ರಾಜಗೋಪುರ ಮತ್ತು ದೇವಾಲಯದ ಜೀರ್ಣೋದ್ಧಾರ ಮತ್ತು ನಿರ್ವಹಣೆಗೆ ಸರ್ಕಾರ 
ಕೂಡಲೇ ಸೂಕ ಕ್ರಮ ತೆಗೆದುಕೊಳ್ಳುವುದೇ? 


